ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ ಈ 1869 
ಸದಸ್ಯರ ಹೆಸರು ; ಶ್ರೀ ಎನ್‌.ಎಸ್‌. ಬೋಸ್‌ರಾಜು 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ ್ಥ 24.03.2020 
ಉತ್ತರಿಸುವ ಸಚಿವರು ೫ ಮಾನ್ಯ ಪೌರಾಡಳಿತ, ತೋಟಗಾರಿಕಿ ಮತ್ತು 
ರೇಷೆ ಸಚಿವರು 
ಕಸ: ಪ್‌ ವ ಇತತ 
(ಅ) ರಾಯಜಾರು ನಗರಸಭೆಯನ್ನು ಪತ್ರ ಸಂಖ್ಯೆ ಸರ 7 ನ್‌್‌ 2019, 
ಮಹಾನಗರ ಪಾಲಿಕೆಯಾಗಿ ದಿನಾಂಕ:05.08.2019ರಲ್ಲಿ ರಾಯಚೂರು ನಗರಸಭೆಯನ್ನು 
ಮೇಲ್ದರ್ಜೆಗೇರಿಸಲು ಸರ್ಕಾರ | ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಲು 
ತೆಗೆದುಕೊಂಡ ಕ್ರಮಗಳೇನು; ನಿಯಮಾನುಸಾರ ಅಗತ್ಯ ಪ್ರಸ್ತಾವನೆ ಸರ್ಕಾರಕ್ಕೆ 
ಸಲ್ಲಿಸುವಂತೆ ನಿರ್ದೇಶಕರು, ಪೌರಾಡಳಿತಿ 


ನಿರ್ದೇಶನಾಲಯ, ಬೆಂಗಳೂರು ಮತ್ತು ಜಿಲ್ಲಾಧಿಕಾರಿ, 
ರಾಯಚೂರು ಜಿಲ್ಲೆ ಇವರಿಗೆ ತಿಳಿಸಲಾಗಿದೆ. 


ಆದೇಶ ಸಂಖ್ಯೆ ಆರ್‌ಡಿ 18 ಎಲ್‌ಆರ್‌ಡಿ 2019, 
ಬೆಂಗಳೂರು ದಿನಾಂಕ:27.12.2019 ರಲ್ಲಿ 
ದಿನಾಂಕ:01.01.2020 ರಿಂದ -ದಿನಾಂಕ:31.03.2021 ರ 
ವರೆಗೆ ಯಾವುದೇ ತಾಲ್ಲೂಕು/ ಮುನಿಸಿಪಾಲಿಟಿ/ಗ್ರಾಮ 
ಪ್ರದೇಶಗಳ 'ಗಡಣ ಬದಲಾವಣೆಯನ್ನು ಹಾಗೂ .ಹೊಸ 
ಸ್ಥಳೀಯ ಸಂಸ್ಥೆಗಳ ರಚನೆ 'ಕಾರ್ಯವನ್ನು 
ಸೃಗಿತಗೊಳಿಸಲಾಗಿರುತ್ತದೆ 


ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ, 
ಬೆಂಗಳೂರು ರವರಿಂದ ಪ್ರಸ್ತಾವನೆ ಸ್ವೀಕೃತವಾದಲ್ಲಿ 
ರಾಯಚೂರು ನಗರಸಭೆಯನ್ನು ಮಹಾನಗರ | 
ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ 
ನಿಯಮಾನುಸಾರ ಕ್ರಮವಹಿಸಲಾಗುವುದು. 


ವಂ 


ಈ) [ಇದಕ್ಕೆ ನರಜಿಣಾದೆ 
ಮಾನದಂಡಗಳೇನು; 


ಮಹಾನಗರಪಾಲಿಕೆಗಳನ್ನಾಗಿ ಮೇಲ್ಮರ್ಜೆಗೇರಿಸಬೇಕಾದಲ್ಲಿ 
ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ 1976 ರ 
ನಿಯಮ 3(1)ರ ಅನ್ನಯ ಈ ಕೆಳಕಂಡ ಮಾನದಂಡಗಳು 
ಇರುತ್ತದೆ. 


1. ಅಂತಹ ಪ್ರದೇಶದ ಜನಸಂಖ್ಯೆ 3 ಲಕ್ಷಕ್ಕಿಂತ ಕಡಿಮೆ 
ಇಲ್ಲದ ಹೊರತು, 

2. ಅಂತಹ ಪ್ರದೇಶದ ಜನಸಂಖ್ಯೆಯ ಜನಸಾಂದ್ರತೆಯು 
ಆ ಪ್ರದೇಶದ ಒಂದು ಚದುರ ಕಿ.ಮೀ. ವಿಸ್ತೀರ್ಣಕ್ಕೆ 
3000 ಕಿಂತ ಕಡಿಮೆ ಇಲ್ಲದಿರುವುದು, 

3. ಹಿಂದಿನ ನಿಕಟಪೂರ್ವ ಜನಗಣತಿಯಲ್ಲಿ ಅಂತಹ 
ಪ್ರದೇಶದಿಂದ ಸ್ಥಳೀಯ ಆಡಳಿತಕ್ಕಾಗಿ ತೆರಿಗೆ" ಮತ್ತು 
ತೆರಿಗೆಯಲ್ಲದ ಇತರ ಸಂಪನ್ಮೂಲಗಳಿಂದ 
ಉತ್ಪಾದಿತವಾದ. ರಾಜಸ್ವ ವಾರ್ಷಿಕ ಆರು ಕೋಟಿ 
ಅಥವಾ ವಾರ್ಷಿಕ ತಲಾ ಒಬ್ಬರಿಗೆ 200 
ರೂಪಾಯಿಗಳ ದರದಂತೆ ಲೆಕ್ಕಹಾಕಲಾದ 
ಮೊತ್ತ ಇವೆರಡರಲ್ಲಿ ಯಾವುದು ಹೆಚ್ಚೋ ಆ 
ಮೊತ್ತಕ್ಕಿಂತ. ಕಡಿಮೆ ಇರದ ಹೊರತು, 

4. ಕೃಷಿಯೇತರ ಚಟುಷಟಿಕೆಗಳಲ್ಲಿನ 
ಉದ್ಯೋಗಾವಕಾಶಗಳ ಶೇಕಡಾವಾರು ಪ್ರಮಾಣವು 
ಒಟ್ಟು ಉದ್ಯೋಗದ ಪ್ರಮಾಣಕ್ಕಿಂತ ಶೇ.50 ಕ್ಕಿಂತ 
ಕಡಿಮೆ ಇಲ್ಲದಿರುವುದು. 


ಸಂಖ್ಯೆ ನಅಇ 22 ಎಲ್‌ಸಿಕ್ಯೂ 2020 


(ನಾರೇಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ 
ಮತ್ತು ರೇಷ್ಮೆ ಸಚಿವರು 


